ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1008 


2. ಸದಸ್ಯರ ಹೆಸರು ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ) 
3. ಉತ್ತರಿಸುವ ಸಚಿವರು ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು, 
ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು 
4. ಉತ್ತರಿಸುವ ದಿನಾಂಕ 12.03.2020. 
ಕ್ರ. ] 
ಪ್ರಶ್ನೆ ಉತ್ತರ 
ಸಂ. 
3 ರಾಕ್ಯದದ ಸರ್ಕಾರ ಹಾಗಾ ಅನುದಾಸತ 1 


ಕಾನೂನು ಕಾಲೇಜುಗಳ ಸಂಖ್ಯೆ ಎಷ್ಟು : ಅಲ್ಲ 
ಕಾರ್ಯ ನಿರ್ವಹಿಸುತ್ತಿರುವ ಬೋಧಕ ಹಾಗೂ 
ಬೋಧಕೇತರ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು? 


ರಾಜ್ಯದಲ್ಲಿ ಒಟ್ಟು ೦6 ಸರ್ಕಾರಿ ಹಾಗೂ ೭27 ಅನುದಾನಿತ ಕಾಸೂನು 
ಕಾಲೇಜುಗಳು ಇರುತ್ತವೆ. 


ಸದರಿ ಕಾಲೇಜುಗಳಲ್ಲ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ಹಾಗೂ 
ಬೋಧಕೇತರ ಸಿಬ್ಬಂದಿಗಳ ಸಂಖ್ಯೆ ಕೆಳಕಂಡಂತಿರುತ್ತದೆ. 


Wf "ಪಾರ ಇಷ್ಟ] 
ಸರ್ಕಾರ 
ಕಾಲೇಜುಗಳು 43 a 9 
ಖಾಸ 
ಅನುದಾನಿತ 164 238 402 
[ ಕಾಲೇಜುಗಳು 
sel | 
ಇ) ಪಾಠ ಇರುವ ಪೋಧಕರ ಹಾಗೂ ಚೋಧಕೇತರ"| ಖಾಅ ಇರುವ ಪೋಧಕ ಹಾಗೊ ಪೋಧಕೇತರ ಸಿಜ್ಯಂದಿಗಳ ಸಂಖ್ಯೆ 
ಸಿಬ್ಬಂದಿಗಳ ಸಂಖ್ಯೆ ಎಷ್ಟು? ಅವು ಯಾವುವು; ಕೆಳಕಂಡಂತಿರುತ್ತವೆ. 
ಯಾವಾಗಿನಿಂದ ಈ ಹುದ್ದೆಗಳು ಬಾಲ ಇವೆ? T 
€ಧಕೇ ಯಾವಾಗಿನಿಂದ 
ಬೋಧಕರು ತರರು ಹಟ್ಟು ಹಾಅ ಇರುತ್ತವೆ 
ತ್ರ. | 
ವರ್ಗಾವಣಿ 
ಹಾಗೂ ಇತ್ಯಾದಿ 
ದ Ab 30 34 64 | ಕಾರಣಗಳಂದ 
ಕ ೦4 ವರ್ಷಗಳಂದ 
ಹುದ್ದೆಗಳು ಪಾಆ 
ಇರುತ್ತವೆ. 
| ಗ್ಯ 
ರಾಜೀನಾಮೆ, 
ನಿಧನ, 
ಖಾಸಗಿ ವರ್ಗಾವಣೆ 
ಅನುದಾನಿತ 8 156 237 | ಹಾಗೂ 
ಕಾಲೇಜುಗಳು ಕಾರಣಗಆಂದ 
10 ವರ್ಷಗಳಂದ 
ಹುದ್ದೆಗಳು ಖಾಅ 
l | ಇರುತ್ತವೆ. 
ls dl 


ಪ 


(ಇ) 


ಖಾಲ ಹುಡ್ದೆಗಳನ್ನು ಘರ್ತ 


ಮಾಡಲು ಸರ್ಕಾರ 
ತೆಗೆದುಕೊಂಡ ಕ್ರಮವೇನು; 
ಯಾವ ಕಾಲಮಿತಿಯೊಳಗೆ 
ಖಾಲ ಹುದ್ದೆಗಳನ್ನು ಭರ್ತಿ 
ಮಾಡಲಾಗುವುದು? 


ಸರ್ಕಾರಿ ಕಾನೂನು ಕಾಲೇಜುಗಳಣೆ ಸಂಬಂದಿಸಿದಂತೆ 


ಸರ್ಕಾರಿ ಕಾನೂನು ಕಾಲೇಜುಗಳಲ್ಲ ೦೮ ಪ್ರಾಂಶುಪಾಲರ ಹುದ್ದೆಗಳು ಖಾಆ ಇದ್ದು, ಈ 
ಹುದ್ದೆಗಳೂ ಒಳಗೊಂಡಂತೆ ಇತರೆ ಎಲ್ಲಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲ ಖಾಲ 
ಇರುವ ಒಟ್ಟು-310 ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡಲು ದಿ:10.೦2.೭೦೭೦ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಐಡಿ/121/ಡಿಸಿಇ/2೦1ರಲ್ಲ 
ಕರಡು ನಿಯಮಗಳನ್ನು ರೂಪಿಸಿ, ಪ್ರಕಟಸಲಾಗಿದ್ದು, ಸದರಿ ನಿಯಮಗಳನ್ನು ಅಂತಿಮಗೊಳಸಿ, 
ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಖಾಅ ಪ್ರಾಂಶುಪಾಲರ ಹುದ್ದೆಗಳನ್ನು 
ನಿಯಮಾನುಸಾರ ಭರ್ತಿ ಮಾಡಲು ಕ್ರಮವಹಿಸಲಾಗುವುದು. 

ಸರ್ಕಾರಿ ಕಾನೂನು ಕಾಲೇಜುಗಳಲ್ಲ ವಿವಿಧ ವಿಷಯಗಳಲ್ಪ ೭4 ಸಹಾಯಕ ರ 
ಹುದ್ದೆಗಳು ಖಾಆ ಇದ್ದು, ಠ ಹುದ್ದೆಗಳೂ ಒಳಗೊಂಡಂತೆ ಇತರೆ ಎಲ್ಲಾ ಸರ್ಕಾರಿ ಪ್ರಥಮ 
ದರ್ಜೆ ಕಾಲೇಜುಗಳಲ್ಲ ವಿವಿಧ ವಿಷಯಗಳಲ್ಲ ಖಾಅ ಇರುವ ಒಟ್ಟು-1242 ಹುದ್ದೆಗಳನ್ನು 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇರ ನೇಮಕಾತಿಬುಂದ ಭರ್ತಿ ಮಾಡಲು 
ದಿ:1೦.೦2.೭೦೭೦ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ/257/ಡಿಸಿಇ/2೦1೨(ಭಾಗ-3) ರಲ್ಪ 
ಕರಡು ನಿಯಮಗಳನ್ನು ಪ್ರಕಟಿ, ಹೊರಡಿಸಲಾಗಿದ್ದು, ಸದರಿ ನಿಯಮಗಳನ್ನು 
ಅಂತಿಮಗೊಳಸಿ, ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಖಾಆ ಇರುವ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಗಳನ್ನು ಕಾರ್ಯಭಾರಕ್ಕನುಗುಣವಾಗಿ ನಿಯಮಾನುಸಾರ ಭರ್ತಿ ಮಾಡಲು 
ಕ್ರಮವಹಿಸಲಾಗುವುದು. 


ರ್ರಂಥಪಾಲಕರ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಶಿಕ್ಷಣ ಇಲಾಖೆಯ ಹಂತದಲ್ಲಿ 
ಪರಿಶೀಲನೆಯಲ್ಲಿರುತ್ತದೆ. 


ಸರ್ಕಾರಿ ಕಾನೂನು ಕಾಲೇಜುಗಳಲ್ಲ ಖಾಆ ಇರುವ ಬೋಧಕೇತರ ಹುದ್ದೆಗಳ ಭರ್ತಿ 
ಮಾಡುವ ಕುರಿತು ಪ್ರಸ್ತಾವನೆಯು ಕರ್ನಾಟಕ ಲೋಕಸೇವಾ ಆಯೋಗದ ಪರಿಶೀಲನೆಯಲ್ಲಿರುತ್ತದೆ. 


ಖಾಸಗಿ ಅನುದಾನಿತ ಕಾನೂನು ಕಾಲೇಜುಗಳಗೆ ಸಂಬಂಧಿಸಿದಂತೆ:- 

ಸರ್ಕಾರದ ಆದೇಶ ಸಂಖ್ಯೆ:ಲಾ/77/ಕೆಎಲ್‌ಎಂ/2೦18 ದಿ:12.೦6.2೦1೨ರ್ರ “ಒಂದು 
ಬಾರಿಯ ಕ್ರಮವಾಗಿ, ರಾಜ್ಯದಲ್ಲನ ಖಾಸಗಿ ಅನುದಾನಿತ ಕಾನೂನು ಕಾಲೇಜುಗಳಲ್ಲ 
ದಿ:31.12.2೦15ರೊಳಗೆ ಖಾಆ ಆಗಿರುವ ಸಹಾಯಕ ಪ್ರಾಥ್ಯಾಪಕರ ಹುದ್ದೆಗಳ ನೇರ 
ನೇಮಕಾತಿಗಾಗಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ. ಅದರಂತೆ 
ಖಾಆಅಲಯುರುವ ಬೋಧಕರ ಹುಡ್ದೆಗಳನ್ನು ಭರ್ತಿ ಮಾಡಲು ನಿಯಮಾನುಸಾರ 
ಪರಿಶೀಲಿಸಲಾಗುತ್ತಿದೆ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ/551/ಯುಪಿಸಿ/9೨9, ದಿ:೦7.೦೮.2೦೦8 ರಲ್ಲ 
ಹೊರಡಿಸಿರುವ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳಕು- ೭೦೦3ರ 
ನಿಯಮ 5(2)ರನ್ನಯ ದಿನಾಂಕ:೦1೦3.೭೦೦1 ರಂದು ಬಖಾಅ ಇದ್ದ ಹಾಗೂ ನಂತರ 
ನಿವೃತ್ತಿ. ನಿಧನ, ರಾಜೀನಾಮೆ ಹಾಗೂ ಇನ್ನಿತರೆ ಕಾರಣಗಳಂದ ತೆರವಾಗುವ ಎಲ್ಲಾ 
ಬೋಧಕೇತರ ಹುದ್ದೆಗಳು ಶಾಶ್ವತ ಅನುದಾನರಹಿತ ಹುದ್ದೆಗಳೆಂದು ಪರಿಗಣಿಸಲ್ಪಟ್ಟರುತ್ತದೆ. 
ಆದ್ದರಿಂದ, ಖಾಸಗಿ ಅನುದಾನಿತ ಕಾನೂನು ಕಾಲೇಜುಗಳಲ್ಲ ಖಾಅ ಇರುವ ಬೋಧಕೇತರ 
ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತುತ ಅವಕಾಶವಿರುವುದಿಲ್ಲ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ/೦!/ಜಇಎಂ/೭೦1೨, ದಿ:14.೦6.೭೦1೭ರ ಪ್ರಕಾರ ಖಾಸಗಿ 
ಅನುದಾನಿತ ಕಾನೂನು ಕಾಲೇಜುಗಳಲ್ಲ ಖಾಆ ಇರುವ ಬೋಧಕ-ಬೋಧಕೇತರ 
ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ಭರ್ತಿ ಮಾಡಲು ಅವಕಾಶವಿದ್ದು, ಅದೇ ರೀತಿ ಒಟ್ಟು 19 ಕಾನೂನು 
ಕಾಲೇಜನ  ಬೋಧಕ-ಬೋಧಕೇತರ ಹುದ್ದೆಗಳನ್ನು 2೦15ರ ಸರ್ಕಾರದ ಆದೇಶದಲ್ಲ 
ವೇತನಾನುದಾನಕ್ಕೆ ಒಳಪಡಿಸಿದ್ದು, ಸದರಿ ಆದೇಶದಲ್ಲ ಗುರುತಿಸಿರುವ ಬೋಧಕ-ಬೋಧಕೇತರ 
ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ಸಹ ಭರ್ತಿ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ ಲಾ-ಹೆಚ್‌ಆರ್‌ಾಎಮ್‌837 3520 


NS » 
JAB dl ಈ i 
(ಜೆ.ಸಿ. ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ 
ಹಾಗೂ ಸಣ್ಣ ನೀರಾವರಿ ಸಚಿವರು 


